ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 29-03-2021 ಪ್ರಶ್ನೆ ಸಂಖ್ಯೆ: 2041 (1390) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 


ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ಉತರಿಸುವ ಸಚಿವರು: ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು 


ವಿಷಯ: STREET VENDORS ACT 2014ರ ಬಗ್ಗೆ 
(ಅ) ಕೇ೦ದ್ರ ಸರ್ಕಾರ ಜಾರಿಗೊಳಿಸಿರುವ ಕಾಯಿದೆ street Vendors (Protection of Livelihood 
and Regulation of Street Vending) Act, 2014 ಅಡಿಯಲ್ಲಿ ಈ ಕಾನೂನು ಜಾರಿಗೊಳಿಸಲು 


ಅಗತ್ಯವಿರುವ ನಿಯಮಗಳನ್ನು ರೂಪಿಸಿದೆಯೆಿ (ವಿವರ ನೀಡುವುದು) 


(ಆ) ಈ ಕಾಯಿದೆ ಅಡಿ ಪ್ರಸ್ತಾಪಿಸಿರುವಂತೆ ನಗರ-ಪಟ್ಟಿಣ ಪ್ರದೇಶದಲ್ಲಿ Town Vending 
Committees (TVC) ಗಳನ್ನು ರಚಿಸಲಾಗಿದೆಯೇ; (ನಗರಪಟ್ಟಿಣವಾರು ವಿವರ ನೀಡುವುದು) 


(ಇ) ಹಾಗಿದ್ದಲ್ಲಿ ಬೀದಿ ವ್ಯಾಪಾರಿಗಳನ್ನು ಅವರ ಸ್ಥಾನಗಳಿಂದ ಹೊರಹಾಕುವುದು ತಪ್ಪಿಸಲು 
ಸರ್ಕಾರ ಕೈಗೊಂಡ ಕ್ರಮಗಳೇನು? (ವಿವರ ನೀಡುವುದು) 


